ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಸೋಮವಾರ, ದಿನಾ೦ಕ: 14ನೇ ಡಿಸೆ೦ಬರ್‌, 2020 


ನಿಗಮ ಮಂಡಳಿಗಳ ಕಾರ್ಯವೈಖರಿ ಬಗ್ಗೆ 
ಶ್ರೀ ಪ್ರಕಾಶ್‌ ಕೆ. ರಾಥೋಡ್‌ (ನಾಮನಿರ್ದೇಶನ ಹೊಂದಿದವರು):- 
570(671) ಮಾನ್ಯ ಸಮಾಜ್ಯ ಕಲ್ಯಾಣ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಸಮಾಜ ಕಲ್ಯಾಣ ಇಲಾಖೆಯ ಅಧೀನದಲ್ಲಿ ಬರುವ ನಿಗಮ ಮಂಡಳಿಗಳ ಸಂಖ್ಯೆ ಎಷ್ಟು; ಹಾಗೂ 
ಅವುಗಳ ಕಾರ್ಯವೈಖರಿಗಳೇನು; 


(ಆ) ಕಳೆದ 3 ವರ್ಷಗಳಿಂದ ಸದರಿ ನಿಗಮ ಮಂಡಳಿಗಳಿಂದ ಕೈಗೊಂಡ ಕಾರ್ಯಗಳಾವುವು? ಸಂಪೂರ್ಣ 
ವಿವರ ಒದಗಿಸುವುದು) 


